ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1912 
ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತು 


: ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ 


ಚುನಾಯಿತರಾದವರು) 
3) ಉತ್ತರಿಸಬೇಕಾದ ದಿನಾಂಕ : 16-03-2022 . 
4) " ಉತ್ತರಿಸಬೇಕಾದ ಸಜಿವರು : ಮೀೀಮಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಜಿವರು 
ಪ್ರಶ್ನೆ ಉತ್ತರ 
ಅ) [ಪದರ್‌ ಜಿಲ್ಲೆಯಲ್ಲಿ 5 ವರ್ಷಗಳಿಂದ ಮೀನುಗಾರಿಕೆ' ಇಲಾಖೆಯಲ್ಲಿ ಯಾವುದೇ 
ಮೀನುಗಾರಿಕೆ ಇಲಾಖೆಯಿಂದ ಯಾವ ಯಾವ |ಸಾಲ ಸೌಲಭ್ಯ ಆಧಾರಿತ ಯೋಜನೆಗಳು 
ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ಸಾಲ | ಇರುವುದಿಲ್ಲ. 
ಸೌಲಭ್ಯಗಳು ದೊರಕಿರುತ್ತವೆ; ಈ ಫಲಾನುಭವಿ ' 
ಗಳ , ಆಯ್ಕೆಯನ್ನು ಯಾವ ಹಂತದಲ್ಲಿ 
ಮಾಡಲಾಗಿದೆ; (ವಿವರ ನೀಡುವುದು) 
ಆ) | ಈ ಯೋಜನೆಗಳಿಗಾಗಿ ಎಷ್ಟು ದಾ] ಅನ್ನಯಿಸುವುದಿಲ್ಲ. 
ಮೀಸಲಿಸಲಾಗಿತ್ತು ಮತ್ತು ಎಷ್ಟು ಅನುದಾನ 
ಖರ್ಚು ಮಾಡಲಾಗಿದೆ; (ವಿವರ ನೀಡುವುದು) 
ಇ) | ಜಿಲ್ಲೆಯ ಕಾರಂಜ ಡ್ಯಾಂ ಹತ್ತಿರ ಮೀನು ಜಿಲ್ಲೆಯ ಕಾರಂಜಾ ಡ್ಯಾಂ ಹತಿರ ಇಲಾಖಾ 


ಸಾಕಾಣಿಕೆ (POND) ನಿರ್ಮಾಣ 
ಮಾಡಲಾಗಿದೆಯೇ; ಮಾಡಿದ್ದಲ್ಲಿ ಇದರ ಮುಖ್ಯ 


| ಉಸ್ತುವಾರಿ ನೋಡಿಕೊಳ್ಳುವುಮ ಯಾರು; 


ಮತ್ತು ಇದರಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಮೀನು 
ಸಾಕಾಣಿಕೆ ಮಾಡಲಾಗಿದೆ? ಕಳೆದ 5 ವರ್ಷದ 
ವಿವರ ನೀಡುವುದು) 


ಮೀನುಮರಿ ಪಾಲನಾ ಕೇಂದ್ರವಿದ್ದು, ಇದರ 
ಉಸ್ತುವಾರಿ ಅಧಿಕಾರಿ ಮೀನುಗಾರಿಕೆ ಸಹಾಯಕ 
ನಿರ್ದೇಶಕರು ಮೀನುಮರಿ ಪಾಲನಾ ಕೇಂದ್ರ, 
ಕಾರಂಜಾ, ಬೀದರ್‌ ರವರಾಗಿರುತ್ತಾರೆ. 


ಕಾರಂಜಾ ಮೀನುಮರಿ ಪಾಲನಾ ಕೇಂದ್ರವು 
ಶಿಥಿಲಗೊಂಡಿದ್ದು ಕಳೆದ 5 ವರ್ಷಗಳಲ್ಲಿ 
ಯಾವುದೇ ಮೀನುಗಾರಿಕೆ ಚಟುವಟಿಕೆಗಳನ್ನು 
ಕೈಗೊಂಡಿರುವುದಿಲ್ಲ. 


ಸಂಖ್ಯೆ: -ಪಸಂಮಿೀ ಇ-76 ಮೀಇಯೋ 2022 


ಒಳನಾಡು ಜಲಸಾರಿಗೆ ಸಚಿವರು 


